ಸಿ 


[ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1353 

ಮಾನ್ಯ ಸದಸ್ಯರ ಹೆಸರು ಶ್ರೀ ಐವನ್‌ ಡಿ'ಸೋಜಾ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ 18.03.2020 

ಉತ್ತರಿಸುವ ಸಚಿವರು | ವಸತಿ ಸಚಿವರು 

3 ಪ್ರಶ್ನೆ ಉತ್ತರ 


ಅ 


2018-19, 2019-20 ಮತ್ತು 


2020-21ರಲ್ಲಿ ಮಂಗಳೂರು 
ಮಹಾನಗರ ವ್ಯಾಪ್ತಿಯಲ್ಲಿ 
ಎಷ್ಟು ಮನೆಗಳನ್ನು 
ನಿರ್ಮಿಸಲು ಮಂಜೂರಾತಿ 
ನೀಡಲಾಗಿದೆ; ಎಷ್ಟು 
ಮನೆಗಳು ಪೂರ್ಣಗೊಂಡಿದೆ; 
(ವಿವರ ನೀಡುವುದು) 


2018-19, 2019-20 ಮತ್ತು 2020-21ನೇ ಸಾಲುಗಳಲ್ಲಿ 
ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ವಿವಿಧ 
ವಸತಿ ಯೋಜನೆಗಳಡಿ ಒಟ್ಟು 293 ಮನೆಗಳನ್ನು 


ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. 
2020-21ನೇ ಸಾಲಿಗೆ ಗುರಿಯನ್ನು 
ನಿಗದಿಪಡಿಸಬೇಕಾಗಿದ್ದು, 2018-19, 2019-20ನೇ 
ಸಾಲಿನ ವಿವರಗಳು ಈ ಕೆಳಕಂಡಂತಿವೆ:- 

2018-2019 | 2019-2020 ಒಟ್ಟು 
ಯೋಜನೆ | [ ಪೂರ್ಣ|[ಗುರಿ[ ಪೂರ್ಣ] ಗುರಿ [ಪೂರ್ಣ 
ಡಾ: ಬಿ.ಆರ್‌ 
ಅಂಬೇಡ್ಕರ್‌ ; 9 |4|] 2 9| 1 
ನಿವಾಸ್‌ 
ಯೋಜನೆ ] 
ವಾಜಪೇಯಿ 
ನಗರ ವಸತಿ| 24 | 125 |40| 77 |284| 202 
ಯೋಜನೆ 
ಒಟ್ಟಿ | 249] 13444 79| 293] 213 


ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರ)ದ 
ಎಹೆಚ್‌ಪಿ ಘಟಕದಡಿ ಮಂಗಳೂರು ಮಹಾನಗರ 
ವ್ಯಾಪ್ತಿಯಲ್ಲಿ 2016-17 ಸಾಲಿನಿಂದ 2019-20ನೇ 


ಸಾಲಿನವರೆಗೆ 6 ಯೋಜನೆಗಳಲ್ಲಿ ಒಟ್ಟು 2854 
ಮನೆಗಳನ್ನು ನಿರ್ಮಿಸಲು ಕೇಂದ್ರ ಸರ್ಕಾರವು 
ಮಂಜೂರಾತಿ ನೀಡಿರುತ್ತದೆ. 


ಆ ಪೈಕಿ ಇಡ್ಯಾ ಗ್ರಾಮದ ಸರ್ನಿ ನಂ.16 ಪಿ 1ರಲ್ಲಿ 600 
ಮನೆಗಳನ್ನು ಜಿ*3 ಮಾದರಿಯಲ್ಲಿ ನಿರ್ಮಾಣ 
ಮಾಡಲು ಮಂಜೂರಾತಿ ನೀಡಲಾಗಿದೆ. 


Page 1of4 


wo ಪ್ರಶ್ನೆ ಉತ್ತರ 

ಆ [2018-19ರಲ್ಲಿ ಮಂಗಳೂರು | ಪದವು ಗ್ರಾಮದ ಸ.ನಂ.82ರಲ್ಲಿ 90 ಮನೆಗಳನ್ನು 
ದಕ್ಷಿಣ ವಿಧಾನಸಭಾ ಕ್ಲೇತ್ರ| ಜಿ*3 ಮಾದರಿಯಲ್ಲಿ ನಿರ್ಮಿಸಿ ವಿತರಿಸುವ 
ವ್ಯಾಪ್ತಿಯಲ್ಲಿ ವಿತರಣೆ | ಕಾಮಗಾರಿಗೆ ಟೆಂಡರು ಪ್ರಕ್ರಿಯೆಯ ಸಂದರ್ಭದಲ್ಲಿ 
ಮಾಡಲಾದ ಮನೆಗಳು | ಯೋಜನಾ ಪ್ರದೇಶದಲ್ಲಿರುವ ಮರಗಳನ್ನು 
ನಿರ್ಮಾಣಗೊಂಡಿದೆಯೇ; ತೆರವುಗೊಳಿಸಲು ಪರಿಸರವಾದಿಗಳು ಆಕ್ಲೇಪಣೆ 
ಇಲ್ಲದಿದ್ದರೆ, ಕಾರಣ | ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರದ ಪರಿಸರ, 
ನೀಡುವುದು; ಅರಣ್ಯ ಮತ್ತು ಹವಾಮಾನ ಬದಲಾವಣೆ 

ಮಂತ್ರಾಲಯದಿಂ೦ದ ಅನುಮತಿ ಪಡೆಯುವ ಪ್ರಕ್ರಿಯೆ 
ಪ್ರಗತಿಯಲ್ಲಿದೆ. 

ಇ | ಮಂಗಳೂರು ದಕ್ಷಿಣ | ವಿವಿಧ ವಸತಿ ಯೋಜನೆಗಳಡಿ ವಸತಿರಹಿತ 
ವಿಧಾನಸಭಾ ಕ್ಷೇತ್ರ | ಫಲಾನುಭವಿಗಳನ್ನು ಆಯ್ಕ, ಮಾಡಲು ಈ 
ವ್ಯಾಪ್ತಿಯಲ್ಲಿ ಮನೆ | ಕೆಳಕಂಡ ಮಾನದಂಡಗಳನ್ನು ಕಡ್ಡಾಯವಾಗಿ 
ನಿವೇಶನಗಳ ಅನುಸರಿಸಲಾಗುತ್ತಿದೆ:- 
ಫಲಾನುಭವಿಗಳಿಗೆ ಆಯ್ಕೆ 
ಮಾಡುವ ಸಂದರ್ಭದಲ್ಲಿ 1. ಅರ್ಜಿದಾರರು ಮಹಿಳೆಯಾಗಿರಬೇಕು. 
ಯಾವ ಮಾನದಂಡಗಳನ್ನು 2. ಮಾಜಿ ಯೋಧರು, ವಿಧುರರು, 
ಅನುಸರಿಸಲಾಗಿದೆ; ಎಷ್ಟು ಅಂಗವಿಕಲರು ಮತ್ತು ಹಿರಿಯ 
ಸಭೆಗಳು ನಡೆದಿರುತ್ತದೆ; ನಾಗರೀಕರಾಗಿದ್ದಲ್ಲಿ ಪುರುಷರು ಸಹಾ 
ಮತ್ತು ಎಲ್ಲಿ ಸಭೆಗಳನ್ನು ಅರ್ಹರಾಗಿರುತ್ತಾರೆ. 
ನಡೆಸಲಾಗಿದೆ; (ವಿವರ 3. 2018ನೇ ಸಾಲಿನ ಕೇಂದ್ರ ಸರ್ಕಾರದ 
ನೀಡುವುದು) ಮಾರ್ಗಸೂಚಿಯನ್ವಯ ಗುರುತಿಸಲಾದ 


ವಸತಿರಹಿತರ ಸಮೀಕ್ಷೆಯ ಪಟ್ಟೆಯಲ್ಲಿದ್ದು, 
ಸ್ವಂತ ನಿವೇಶನ ಹೊಂದಿರಬೇಕು. 

4. ಅರ್ಜಿದಾರರ ಕುಟುಂಬವು ಆರ್ಥಿಕವಾಗಿ 
ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದು, 
ವಾರ್ಷಿಕ ಆದಾಯವು ಗ್ರಾಮೀಣ 
ಪ್ರದೇಶದವರಾಗಿದ್ದಲ್ಲಿ, ರೂ. 32000/-ಕ್ಕಿಂತ 
ಕಡಿಮೆ ಇರಬೇಕು ಮತ್ತು ಸಗರ ಪ್ರದೇಶದಲ್ಲಿ 
ರೂ.87,600/-ರ ಒಳಗಿನ ಮಿತಿಯಲ್ಲಿರಬೇಕು. 

5. ಅರ್ಜಿದಾರರ ಕುಟುಂಬವು 
ವಸತಿರಹಿತರಾಗಿದ್ದು, ಅರ್ಜಿದಾರರು ಅಥವಾ 
ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ 
ಕರ್ನಾಟಕದ ಯಾವುದೇ ಭಾಗದಲ್ಲಿ ಸ್ವಂತ 
ಮನೆಯನ್ನು ಹೊಂದಿರಬಾರದು. 


Page 2 of 4 


ಪ್ರಶ್ನೆ 


ಉತ್ತರ 


6. ಅರ್ಜಿದಾರರು ಶಿಥಿಲಗೊಂಡ ಮನೆ ಅಥವಾ 
ಗುಡಿಸಲಿನಲ್ಲಿ ವಾಸಿಸುತ್ತಿದ್ಮಲ್ಲಿ, 
ಅರ್ಹರಾಗಿರುತ್ತಾರೆ. 

7. ಅರ್ಜಿದಾರರು ಸ್ವಂತ ನಿವೇಶನ 
ಹೊಂದಿದ್ದು, ನಿವೇಶನಕ್ಕೆ ಸಂಬಂಧಿಸಿದಂತೆ 
ಖಾತೆ ಹೊಂದಿರಬೇಕು (ಪಾರಂಪರಿಕ 
ಅರಣ್ಯ ಹಕ್ಕುಗಳ ಕಾಯ್ದೆಯನ್ವಯ ಜಿಲ್ಲಾ 
ಸಮಿತಿಯಿಂದ ನೀಡಲಾದ ಹಕ್ಕುಪತ್ರ 
ಪಡೆದಿದ್ದಲ್ಲಿ, ವಸತಿ ಸೌಕರ್ಯ ಪಡೆಯಲು 


ಪರಿಗಣಿಸಲಾಗುತ್ತದೆ. 

8. ಬೇರೆ ಯಾವುದೇ ಯೋಜನೆ/ 
ಇಲಾಖೆಯಿಂದ ಈಗಾಗಲೇ ವಸತಿ ಸೌಲಭ್ಯ 
ಪಡೆದಿರಬಾರದು. 


9. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆಯಡಿ 
(ಗ್ರಾಮೀಣ) ವಸತಿ ಸೌಲಭ್ಯ ಪಡೆಯಲು 
ಕೇಂದ್ರ ಸರ್ಕಾರದಿಂದ ನೀಡಲಾದ 
ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ 
ಜನಗಣತಿ, 2011ರ ಪಟ್ಟೆಯಲ್ಲಿ ಹೆಸರು 
ಸೇರಿರಬೇಕು. 

10.ಡಾ: ಬಿ.ಆರ್‌. ಅಂಬೇಡ್ಕರ್‌ ವಸತಿ 
ಯೋಜನೆಯಡಿ ವಸತಿ ಸೌಲಭ್ಯ ಪಡೆಯಲು 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ 


ಸೇರಿದವರಾಗಿರಬೇಕು. 

11.2017-18 ರಿಂದ ಈ ವರ್ಗದ ವಸತಿರಹಿತರಿಗೆ 
ಬೇಡಿಕೆ ಆಧಾರಿತವಾಗಿ ವಸತಿ 
ಕಲ್ಪಿಸಲಾಗುತ್ತಿದೆ. 


ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯ ಮಾನ್ಯ ಶಾಸಕರ ಅಧ್ಯಕ್ಷತೆ ಹಾಗೂ 
ಅವರ ಕಛೇರಿಯಲ್ಲಿ ಅನುಕ್ರಮವಾಗಿ ದಿನಾಂಕ: 
01.07.2016, 19.08.2016, 15.07.2017 ಮತ್ತು 
15.12.2017 ರಂದು ಒಟ್ಟು ನಾಲ್ಕು ನಗರ ಆಶ್ರಯ 
ಸಮಿತಿ ಸಭೆಗಳು ನಡೆದಿರುತ್ತವೆ. 


Page 3 of 4 


ಸಂ. 


ಪ್ರಶ್ನೆ 


ವಸತಿ ಯೋಜನೆ 
ಫಲಾನುಭವಿಗಳ 
ಸಭೆಯನ್ನು 


ಅನ್ವಯ 
ಆಯಿಗೆ 


ನಿಯಮಾನುಸಾರವಾಗಿ 


ನಡೆಸಲಾಗಿದೆಯೇ; 
ಇಲಾಖೆ 
ಕ್ರಮವೇನು? 


ಈ ಬಗ್ಗೆ 
ಕೈಗೊಂಡ 


ಹೌದು. 


ಏಳು ದಿನಗಳ ಮುಂಚಿತವಾಗಿ ಸಭಾ ಸೂಚನಾ 
ಪತ್ರವನ್ನು ಹೊರಡಿಸಿ (ಜಾರಿಗೊಳಿಸಿ, ಸಭೆಯ 
ಕಾರ್ಯಸೂಚಿ ಯನ್ವಯ ವಿಷಯಗಳನ್ನು 
ಸಭೆಯಲ್ಲಿ ಮಂಡಿಸಿ, ಫಲಾನುಭವಿಗಳ ಆಯ್ಕೆ 
ಅಥವಾ ತಿರಸ್ಕತಗೊಳಿಸುವ ಬಗ್ಗೆ ಅಗತ್ಯ ಕ್ರಮ 
ವಹಿಸಲಾಗಿದೆ / ವಹಿಸಲಾಗುತ್ತಿದೆ. 


[ಸಂಖ್ಯ: ವಜ 52 ಹೆಚ್‌ಎಫ್‌ಎ 2020] 


ಎ 
(ವಿ. ಸೋಮಣ್ಮ) 
ವಸತಿ ಸಚಿವರು. 


Page 4 of 4 


